Kerala Gazette No. 9 dated 4th March 2014 . 
PART I 


Section üi 


GOVER 


WENT OF KB 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ - ಸಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 21766/ ಲೆಗ್. ಸಿ.2/ 2009 /ಕಾನೂನು, 


ತಿರುವನಂತಪುರ , 2011, ಜನವರಿ 28. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು ವಿಧಾನಸಭೆ ಮಂಜೂರುಮಾಡಿದಂತಹ 
ಮಸೂದೆಗೆ 2011 ಜನವರಿ 27ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಕೆ. ಮಧುಸೂದನನ್ ನಾಯರ್ , 
ವಿಶೇಷ ಕಾರ್ಯದರ್ಶಿ ( ಕಾನೂನು). 


G, 30/ 2013 / GPC. 


2011ರ 7ನೇ ನಂಬ್ರ ಅಧ್ಯಾದೇಶ 
2010ರ ಕೇರಳ ಕೃಷಿ ಕಾರ್ಮಿಕ (ತಿದ್ದುಪಡಿ) ಅಧಿನಿಯಮ 
1974ರ ಕೇರಳ ಕೃಷಿ ಕಾರ್ಮಿಕ ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 

ಅಧಿನಿಯಮ 
ಪೀಠಿಕೆ. 1974ರ ಕೇರಳ ಕೃಷಿ ಕಾರ್ಮಿಕ ಅಧಿನಿಯಮವನ್ನು ಇನ್ನು ಮುಂದಿನ 
ಅಗತ್ಯಗಳಿಗಾಗಿ ಮತ್ತಷ್ಟು ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದಲೂ , 

ಭಾರತ ಗಣರಾಜ್ಯದ ಅರುವತ್ತೊಂದನೇ ವರ್ಷದಲ್ಲಿ ಇನ್ನು ಹೇಳುವ ಪ್ರಕಾರ 
ಅಧಿನಿಯಮಮಾಡಲ್ಪಟ್ಟಿತು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2010ರ, ಕೇರಳ 
ಕೃಷಿ ಕಾರ್ಮಿಕ (ತಿದ್ದುಪಡಿ) ಅಧಿನಿಯಮ ಎಂದು ಕರೆಯಬಹುದು. 

( 2) ಇದು 2010 ಜನವರಿ 5ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

2. 9ನೇ ವಿಭಾಗದ ತಿದ್ದುಪಡಿ. - 1974ರ ಕೇರಳ ಕೃಷಿ ಕಾರ್ಮಿಕ ಅಧಿನಿಯಮದ 
(1974ರ 18) 9ನೇ ವಿಭಾಗದಲ್ಲಿ ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವ), 

(i) (1) ನೇ ಉಪ- ವಿಭಾಗದ ಬದಲು ಈ ಕೆಳಗಿನ ಉಪ- ವಿಭಾಗವನ್ನು ಸೇರಿಸ 
ತಕ್ಕದ್ದಾಗಿದೆ, ಅದೇನೆಂದರೆ : 

( 1) ನಲ್ವತ್ತು ಆರ್‌ಗಿಂತ ಹೆಚ್ಚು ವಿಸ್ತೀರ್ಣವಿರುವ ಕೃಷಿ ಭೂಮಿಯು 
ಕೈವಶವಿರುವ ಪ್ರತಿಯೊಬ್ಬ ಭೂ ಯಜಮಾನ ತನ್ನ ಕೈವಶವಿರುವ ಭೂಮಿಗೆ ನಿಗದಿಪಡಿಸಿದ 
ರೀತಿಯಲ್ಲಿ ನಲ್ವತ್ತು ಆರ್‌ಗಿಂತ ಹೆಚ್ಚಿರುವ ಅಥವಾ ಅದರ ಭಾಗಕ್ಕೆ ಪ್ರತಿವರ್ಷವೂ 
ಪ್ರತಿಯೊಂದು ಆರಿಗೆ ಇಪ್ಪತ್ತೈದು ಪೈಸೆ ದರದಲ್ಲಿ ನಿಧಿಗೆ ಅಂಶದಾನ ನೀಡತಕ್ಕದ್ದಾಗಿದೆ.”; 

(i ) (3) ನೇ ಉಪ- ವಿಭಾಗದ ಅನಂತರ ಈ ಕೆಳಗಿನ ಉಪ- ವಿಭಾಗವನ್ನು 
ಸೇರಿಸತಕ್ಕದ್ದಾಗಿದೆ, ಅದೇನೆಂದರೆ: 


( 4) ನೋಂದಣಿ ಮಾಡಿದ ಕೃಷಿ ಕಾರ್ಮಿಕರು ಪ್ರತಿಯೊಂದು ಆರ್ಥಿಕ ವರ್ಷ 
ನೀಡುವ ಅಂಶದಾನಕ್ಕೆ ಸಮಾನವಾದ ಒಂದು ಮೊತ್ತವನ್ನು ಪ್ರತಿವರ್ಷವೂ ಸರಕಾರ 
ಅನುದಾನವಾಗಿ, ನಿಧಿಗೆ ಅಂಶದಾನವಾಗಿ ನೀಡತಕ್ಕದ್ದಾಗಿದೆ.”. 

4. ರದ್ದತಿ ಮತ್ತು ರಕ್ಷಣೆ - (1) 2010ರ ಕೇರಳ ಕೃಷಿ ಕಾರ್ಮಿಕ ( ತಿದ್ದುಪಡಿ) 
ಅಧ್ಯಾದೇಶ ( 2010ರ 36) ವು ಈ ಮೂಲಕ ರದ್ದುಗೊಂಡಿರುವುದು. 

(2) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಿದಂತಹ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ ಮಾಡಿದುದಾಗಿ 
ಭಾವಿಸಲ್ಪಡುವ ಅಥವಾ ಕೈಗೊಂಡ ಅಥವಾ ಕೈಗೊಂಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ 
ಕ್ರಮವು ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ 
ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು. 


